ಕರ್ನಾಟಕ ವಿಧಾನ ಪರಿಷತು 


ಸರ್ಕಾರದ “ಪ್ರಧಾನಮಂತ್ರಿ 
ಮತ್ಯ್ಯಸಂಪದ ಯೋಜನೆ 
ಯಡಿ 2021-22ನೇ 
ಸಾಲಿನಲ್ಲಿ ಜಾರಿಗೊಳಿಸಲು 
ತಯಾರಿಸಿರುವ 376 ಕೋಟಿ 


ರೂಗಳ ಅಂದಾಜು 
ಮೊತ್ತದ ಕ್ರಿಯಾ ಯೋಜನೆ 
ಅನುಷ್ಠಾನ ಯಾವ 
ಹಂತದಲ್ಲಿದೆ; fo) 
ಅಂದಾಜು ಮೊತ್ತದಲ್ಲಿ 
ಕೇಂದ್ರ ಮತ್ತು ರಾಜ್ಯ 


ಸರ್ಕಾರಗಳ ಪಾಲು ಎಷ್ಟು; 


1) ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1091 

2 ಸದಸ್ಯರ ಹೆಸರು ಶ್ರೀ ಕೆ.ಎ.ತಿಪ್ಪೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) 

3) ಉತ್ತರಿಸಬೇಕಾದ ದಿನಾಂಕ 22-12-2021 

4) ಉತ್ತರಿಸಬೇಕಾದ ಸಚಿವರು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 

ಪ್ರಶ್ನೆ ಉತ್ತರ 
RE 
ಅ) | ರಾಜ್ಯದಲ್ಲಿ ಕೇಂದ್ರ ಪ್ರಧಾನಮಂತಿ ಮತ್ಯಸಂಪದ ಯೋಜನೆಯಡಿ 2021-22ನೇ 


ಸಾಲಿಗೆ ಒಟ್ಟು ರೂ. 375.67 ಕೋಟಿ ಒಟ್ಟು ಯೋಜನಾ ವೆಚ್ಚದ 
ಕ್ರಿಯಾ ಯೋಜನೆಯನ್ನು ಸಲ್ಲಿಸಲಾಗಿತ್ತು. ಕೇಂದ್ರ ಸರ್ಕಾರವು 
ಇದರಲ್ಲಿ ಇದುವರೆಗೂ ರೂ.23009 ಕೋಟಿ ಒಟ್ಟು ಯೋಜನಾ 
ವೆಚ್ಚದ ಫಲಾನುಭವಿ ಆಧಾರಿತ ಯೋಜನೆಗಳಿಗೆ ಆಡಳಿತಾತ್ಮಕ 
ಮಂಜೂರಾತಿ ನೀಡಿರುತ್ತದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 
ರೂ.70.50 ಕೋಟಿ, ರಾಜ್ಯದ ಪಾಲು ರೂ.4802 ಕೋಟಿ ಹಾಗೂ 
ಫಲಾನುಭವಿ ಪಾಲು ರೂ.111.58 ಕೋಟಿಗಳಾಗಿರುತ್ತದೆ. ಕೇಂದ್ರ 
ಸರ್ಕಾರವು ಆಡಳಿತಾತಕ ಮಂಜೂರಾತಿ ನೀಡಿದ ಪ್ರಕಾರ 
ಜಿಲ್ಲಾವಾರು ಗುರಿಗಳನ್ನು ನಿಗದಿಪಡಿಸಲಾಗಿದ್ದು, ಅದರಂತೆ 
ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತಿದೆ. ಇದುವರೆಗೂ 374 
ಫಲಾನುಭವಿಗಳಿಗೆ ರೂ.2107 ಕೋಟಿ ಸಹಾಯಧನಕ್ಕೆ ಆರ್ಥಿಕ 
ಮಂಜೂರಾತಿ ನೀಡಲಾಗಿದ್ದು, ರೂ.739 ಕೋಟಿ ಸಹಾಯಧನ 


ಉನ್ನತೀಕರಣ ಮಾಡುವ 
ಯೋಜನೆಯ ಅನುಷ್ಠಾನ 
ಯಾವ ಹಂತದಲ್ಲಿದೆ; ಈ 
ಯೋಜನೆ ಕಾರ್ಯವ್ಯಾಪ್ತಿ 
ಒಳಗೊಂಡಂತೆ ಸಂಪೂರ್ಣ 
ಮಾಹಿತಿ ನೀಡುವುದು; 


(ಸಂಪೂರ್ಣ ಮಾಹಿತಿ | ಬಿಡುಗಡೆ ಮಾಡಲಾಗಿದೆ. ಈ ಯೋಜನೆಯಡಿ ಸಾಮಾನ್ಯ ವರ್ಗಕ್ಕೆ 

ನೀಡುವುದು) ಘಟಕ ವೆಚ್ಚದ ಶೇಕಡಾ 40 ಮತ್ತು ಪರಿಶಿಷ್ಟ ಜಾತಿ / ಪರಿಶಿಷ್ಟ 
ಪಂಗಡ ಹಾಗೂ ಮಹಿಳಾ ವರ್ಗಕ್ಕೆ ಘಟಕ ವೆಚ್ಚದ ಶೇಕಡಾ 60 
ರಷ್ಟು ಸಹಾಯಧನ ನೀಡಲಾಗಿದೆ. 

ರಾಜ್ಯದಲ್ಲಿ ಸರ್ಕಾರ 2021-22ನೇ ಸಾಲಿನಲ್ಲಿ ರಾಜ್ಯದ ಮೀನುಮರಿ ಉತ್ಪಾದನಾ 

ಸ್ಥಾಪಿಸಲು ಉದ್ದೇಶಿಸಿರುವ | ಕೇಂದ್ರಗಳ ಉನ್ನತೀಕರಣ ಯೋಜನೆಯಡಿ  ಆಯುಗಿಸ್‌ 

16 ಮೀನು ಮರಿ | ಮೀನುಗಾರಿಕೆ ತಾಂತಿಕತೆಗಳನ್ನು ಅಳವಡಿಸಿ ರಾಜ್ಯದ 16 

ಉತ್ಪಾದನಾ ಕೇಂದ್ರಗಳ | ಮೀನುಮರಿ ಉತ್ಪಾದನಾ ಕೇಂದ್ರಗಳ ಉನ್ನತೀಕರಣ ಕೈಗೊಳ್ಳಲು 


ಉದ್ದೇಶಿಸಲಾಗಿದೆ. ಈ ಯೋಜನೆಗೆ 2021-22ನೇ ಸಾಲಿನಲ್ಲಿ ರೂ 
200.00 ಲಕ್ಷಗಳ ಅನುದಾನವನ್ನು ನಿಗದಿಪಡಿಸಲಾಗಿದೆ. ಈ 
ಯೋಜನೆಯಡಿ ಮೀನುಮರಿ ಉತ್ಪಾದನಾ ಕೇಂದ್ರಗಳಿಗೆ ಬೇಕಾದ 
ಏರೇಟರ್‌, ಡಿಪ್ಯೂಸರ್‌, ಬ್ಲೋವರ್‌, ಪಲ್ಪರೈಸರ್‌, ಬಾಯರ್‌, 
ವೀರು ಪರಿಣ್ಣಾ ಕಟ್‌ ಗಳು, ಇತರೆ ಸಲಕರಣೆ / ಉಪಕರಣಗಳು, 
ಪೋರ್ಟೆಬಲ್‌ ಹ್ಯಾಚರಿಗಳನ್ನು ಖರೀದಿಸಲು ಮತ್ತು ಹೊಸ 
ಹ್ಯಾಚರಿಗಳನ್ನು ನಿರ್ಮಣ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. 


43ಎ 


ರಾಜ್ಯದಲ್ಲಿನ 
ಮೀನುಗಾರಿಕೆ ಅಭಿವೃದ್ದಿ 
ನಿಗಮದ ವತಿಯಿಂದ 
ಮೀನು ಮಾರಾಟ ಘಟಕ 
ಗಳು ಹಾಗೂ ಮತ್ಮ್ಯ 
ದರ್ಶಿನಿಗಳನ್ನು 30 ಕೋಟಿ 
ರೂಗಳ ಅಂದಾಜು ಮೊತ್ತ 


ಕರ್ನಾಟಿಕ 


ದಲ್ಲಿ ಸ್ಥಾಪಿಸುವ 
ಯೋಜನೆಯು ಅನುಷಾನ 
ಯಾವ ಹಂತದಲ್ಲಿದೆ? 
(ಸಂಪೂರ್ಣ ಮಾಹಿತಿ 
ನೀಡುವುದು) 


2021-22ನೇ ಸಾಲಿನ ಆಯವ್ಯಯ ಘೋಷಣೆ ಕಂಡಿಕೆ-74 
ರಂತೆ 2021-22ನೇ ಸಾಲಿನಲ್ಲಿ ಕರ್ನಾಟಕ ಮೀನುಗಾರಿಕಾ 
ಅಭಿವೃದ್ದಿ ನಿಗಮದ ವತಿಯಿಂದ ಮೀನು ಮಾರಾಟ 
ಘಟಕಗಳನ್ನು ಮತ್ತು ಮತ್ಯದರ್ಶಿನಿಗಳನ್ನು 30 ಕೋಟಿ ರೂ. 
ವೆಚ್ಚೆದಲ್ಲಿ ಸ್ಥಾಪಿಸಲು ಆದೇಶ ಸಂಖ್ಯ: ಪಸಂಮೀ ಇ-161 
ಮೀಇಯೋ 2021 ದಿನಾಂಕ: 13-05-2021 ರಲ್ಲಿ ಸದರಿ 
ಪ್ರಸ್ತಾವನೆಯನ್ನು ನಿಗಮದ ವತಿಯಿಂದ ಅನುಷ್ಠಾನಗೊಳಿಸಲು 
ಆಡಳಿತಾತಕ ಮಂಜೂರಾತಿ ನೀಡಿ, ಸದರಿ ಯೋಜನೆಗ ತಗಲುವ 
ವೆಚ್ಚವನ್ನು ನಿಗಮದ ಆಂತರಿಕ ಸಂಪನ್ನೂಲದಿಂದ ಭರಿಸಲು 
ಆದೇಶಿಸಲಾಗಿದೆ. 


ಪ್ರಸ್ತುತ ನಿಗಮವು ಈ ಯೋಜನೆಗೆ ರೂ. 30.00 ಕೋಟಿಗಳ 
ವೆಚ್ಚವನ್ನು ಭರಿಸುವಷ್ಟು ಆರ್ಥಿಕವಾಗಿ ಸಬಲವಾಗಿಲ್ಲದ ಕಾರಣ 
ಈ ಯೋಜನೆಯು ಅನುಷ್ಮಾನವಾಗಿರುವುದಿಲ್ಲ. 


ಸಂಖ್ಯ: ಪಸಂಮೀ ಇ-185 ಮೀಇಇ 2021 


